ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೈೆ ಗುರುತಿನ ಪ್ರಶ್ನೆ ಸಂಖ್ಯೆ ಈ 308 
ಸದಸ್ಯರ ಹೆಸರು ಶ್ರೀ ಅ.ದೇವೇಗೌಡ 
(ಪದವೀಧರರ ಕ್ಲೇತು 
ಉತ್ತರಿಸುವ ಸಚಿವರು 4 ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ i 15.12.2021 _ 


ಪ್ರಶ್ನೆ ಉತ್ತರ 


ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, | ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ:22034/2019, 
ಕುದೂರು ಹೋಬಳಿ, ನಾಗಸಂದ್ರ | ದಿನಾಂಕ:16.10.2019ರ ಆದೇಶದಂತೆ ಶ್ರೀಮತಿ ಎನ್‌.ಜಿ ಸುಜಾತ ಬಿನ್‌ ಲೇ ಶ್ರೀ ಎನ್‌. 
ಗ್ರಾಮದಲ್ಲಿನ ಸರ್ಕಾರಿ ಕೆರೆ ಜಮೀನನ್ನು | ಹೆಚ್‌. ಗಂಗಾಧರಯ್ಯ ಎಂಬುವವರ ಹೆಸರಿಗೆ ತಹಶೀಲಾರ್‌, ಮಾಗಡಿ ತಲ್ಲೂಕು, 
ಅಕ್ರಮವಾಗಿ ಖಾತೆ ಬದಲಾವಣೆ | ರವರು ಖಾತಾ ಕ್ರಮ ಜರುಗಿಸಲಾಗಿತ್ತು. 

ಮಾಡಲಾಗಿದೆಯೇ; ನಂತರ ಘನ ನ್ಯಾಯಾಲಯದ ದಿನಾಂಕ:16.10.2019ರ ಆದೇಶವನ್ನು ಪ್ರಶ್ನಿಸಿ ಘನ 
ನ್ಯಾಯಾಲಯದಲ್ಲಿ ರಿಟ್‌ ಅಫೀಲು ಸಂಖ್ಯೆ: 120/2021 ರಂತೆ ಮೇಲ್ಮನವಿ 
ಸಲ್ಲಿಸಲಾಗಿದ್ದ, ಮೇಲ್ಮನವಿ ಪ್ರಕರಣದಲ್ಲಿ ಸರ್ಕಾರಿ ಕೆರೆ ಜಮೀನಿಗೆ 
ಸಂಬಂಧಿಸಿದಂತೆ ಮಾತ್ರ ಖಾಸಗಿ ವ್ಯಕ್ತಿಗೆ ನಡೆಸಿರುವ ಮ್ಯಟೇಷನ್‌ ವಹಿವಾಟನ್ನು 
ರದ್ದುಪಡಿಸಿ ಸರ್ಕಾರಕ್ಕೆ ಪುನರ್‌ಸ್ಥಿತಿಗೊಳಿಸಲು ದಿನಾ೦ಕ:12.07.2021 ರಂದು 
ಆದೇಶವಾಗಿರುತ್ತದೆ. ಅದರಂತೆ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿದ್ದ ನಮೂದನ್ನು 
ತೆಗೆದು "ಸರ್ಕಾರಿ ಕೆರೆ" ಎಂದು ಪುನರ್‌ ಸ್ಥಿತಿಗೊಳಿಸಲಾಗಿರುತ್ತದೆ. 


ಡಿ-ಗ್ರೂಪ್‌ ನೌಕರರು, 
ತಾಲ್ಲೂಕು ಕಛೇರಿ ಮಾಗಡಿ 
ತಾಲ್ಲೂಕು. 

ಸದರಿ ಪ್ರಕರಣದಲ್ಲಿ ತಹಶೀಲ್ದಾರ್‌ ಮತ್ತು ಇತರೆ ನೌಕರರುಗಳ ವಿರುದ್ದದ 
ಆರೋಪಗಳಿಗೆ ಸಂಬಂಧಿಸಿದಂತೆ, ಕರ್ನಾಟಿಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಾವಳಿಗಳು 1957ರನ್ವಯ 
ದೋಷಾರೋಪಣಾ ಪಟ್ಟಿ, ಯನ್ನು ದಿನೂ೦ಕ:10.12.2021ರಂದು ಸೂಸಿದೆ 


ಮಾಡಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು || ಶೀಮತಿ ಯಲ್ಲಮ್ಮ ಗ್ರೂಖ್‌:ಸಿ 


ಕ್ರಮ ತೆಗೆದು ಕೊಳ್ಳಲಾಗಿದೆಯೇ; ಹಾಗಿದ್ದಲ್ಲಿ, 
ಮಾಹಿತಿ ನೀಡುವುದು? 


ಆ | ಅಕ್ರಮವಾಗಿ ಖಾತೆ ಬದಲಾವಣಿ | ಪ್ರಶ್ನಿತ ಸರ್ಕಾರಿ ಜಮೀನಿಗೆ ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಚ್‌ 
ಮಾಡಿರುವುದು ಸರ್ಕಾರದ ಗಮನಕ್ಕೆ | ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ರಿಟ್‌ ಅರ್ಜಿ ಸಂಖ್ಯೆ22034/2019 ರ 
ಬಂದಿದೆಯೇ; ಬಂದಿದ್ದಲ್ಲಿ, ಅಕ್ರಮವಾಗಿ | ಪ್ರಕರಣವನ್ನು ಸಮರ್ಪಕವಾಗಿ ನಿರ್ವಹಿಸದೆ ಹಾಗೂ ಘನ ನ್ಯಾಯಾಲಯಕೆ, 
ಖಾತೆ ಬದಲಾವಣೆ ಮಾಡಿರುವ | ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸದೆ ಸರ್ಕಾರಕೆೆ, ವ್ಯತಿರಿಕ್ತವಾಗಿ ಆದೇಶಬಾಗಲು 
ಅಧಿಕಾರಿಗಳ ಹೆಸರು ಮತ್ತು ಹುದ್ದೆಯ | ಮತ್ತು ಈ ಆದೇಶದ ವಿರುದ್ದ ಸಕಾಲದಲ್ಲಿ ಮೇಲ್ಮನವಿ ಸಹ ಸಲ್ಲಿಸದೇ ನ್ಯಾಯಾಂಗ 
ವಿವರನೀಡುವುದು; ನಿಂದನೆಗೆ ಗುರಿಪಡಿಸುವ ಮೂಲಕ ಸರ್ಕಾರಿ ಕೆರೆ ಜಮೀನನ್ನು ಖಾಸಗಿ ವ್ಯಕ್ತಿಗೆ ಖಾತೆ 

ಮಾಡಲು ನೇರ ಕಾರಣಕರ್ತರಾಗಿರುವ ಈ ಕೆಳಕಂಡ ಅಧಿಕಾರಿ ನೌಕರರ ವಿರುದ್ಧ 
ಶಿಸ್ತು ಕ್ರಮಜರುಗಿಸುವ ಪ್ರಸ್ತಾವನೆಯು ದಿನಾಂಕ:28.10.2021ರ೦ಂದು ರಾಮನಗರ 
ಜಿಲ್ಲಾಧಿಕಾರಿಯವರಿಂದ ಸಲ್ಲಿಕೆಯಾಗಿರುತ್ತದೆ. MONE 
ಅಧಿಕಂದಿ 
ಅಧಿಕಾರಿ/ನೌಕರರ ಹೆಸರು ಹುದ್ದೆ ನೌಕರರ/ 
RN 1 SS |. ದರ್ಜಿ 
ಶ್ರೀ ರಮೇಶ್‌ ಎನ್‌. ಹಿಂದಿನ ತಹಶೀಲಾರ್‌, | ಗ್ರೂಬ್‌: ಎ 
ಮಾಗಡಿ ತಾಲ್ಲೂಕು NS 
ಶ್ರೀ ನರಸಿಂಹಮೂರ್ತಿ.ಟಿ. ಎನ್‌. | ಹಿಂದಿನ ತಹಶೀಲ್ದಾರ್‌, | ಗ್ರಖ್‌- ಎ 
°° |ಮಾಗಡಿತಾಲ್ಲೂಕು | 
ಶ್ರೀ ಸುನೀಲ್‌ ಆರ್‌.ಎಂ, ಹಿಂದಿನ ಪ್ರದಸ, ಮಾಗಡಿ | ಗ್ರೂಖ್‌ಸಿ 
ತಾಲ್ಲೂಕು ಕಛೇರಿ 
ಶ್ರೀ ಸೋಮಶೇಖರ್‌. ಎಸ್‌ ಪ್ರ.ದ.ಸ ಮಾಗಡಿ ತಾಲ್ಲೂಕು | ಗ್ರೂಬ್‌-ಸಿ 
[ಕಛೇರಿ 
ಶ್ರೀ ಸಯ್ಯದ್‌ ಸಾಕೀಬ್‌ ಉರ್‌ | ಹಿಂದಿನ ರಾಜಸ್ವ ವಿರೀಕ್ಷಕ, | ಗ್ರೂಖ್‌-ಸಿ 
ರೆಹಮಾನ್‌ ಕುದೂರು ಹೋಬಳಿ, ಮಾಗಡಿ 
_ ತಾಲ್ಲೂಕು, | 
ಶ್ರೀ ಕೆ.ಸಿ. ಬೆಂಕಟರಂಗಯ್ಯ ಹಿಂದಿನ ಗ್ರಾಮ ಲೆಕ್ಕಿಗ | ಗ್ರೂಖ್‌-ಸಿ 
ನಾರಸಂದ್ರ ವೃತ್ತ, ಮಾಗಡಿ 
ತಾಲ್ಲೂಕು 
ಶ್ರೀಮತಿ ಸುಪ್ರಿತ .ಯು, ಗ್ರಾಮ ಲೆಕ್ಕಿಗರು, ತಾಲ್ಲೂಕು | ಗ್ರೂಪ್‌-ಸಿ 
ಕಛೇರಿ ಮಾಗಡಿ ತಾಲ್ಲೂಕು 
ಇ ಅಕ್ರಮವಾಗಿ ಖಾತೆ ಬದಲಾವಣಿ 
| 


ಸಂಖ್ಯೆ:ಆರ್‌ಡಿ/136/ಟಿಆರ್‌ಎಂ೦/2001 ನಾ 
UA 


= 
(ಆರ? ಅತೋಕ) ಲ 


